ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಸರ್ಕಾರ ಗಣಿ ಬಾಧಿತ ರಸ್ತೆಗಳು ಮತ್ತು ಪ್ರದೇಶಗಳ ಅಭಿವೃದ್ಧಿ ಬಗ್ಗೆ 
ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 
166(73) ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಂಡ್ಯ ಜಿಲ್ಲೆಯಲ್ಲಿ ಗಣಿಗಾರಿಕೆ ಮಾಡಲು ಸರ್ಕಾರದಿಂದ ಎಷ್ಟು ಗಣಿ ಪ್ರದೇಶಗಳನ್ನು ಗುರುತಿಸಿದೆ. ಅವು 
ಯಾವುವು; ಈ ಪ್ರದೇಶಗಳಲ್ಲಿ ಗಣಿಗಾರಿಕೆ ಮಾಡಲು ಯಾವ ಯಾವ ಕ್ರಷರ್‌ಗಳಿಗೆ ಎಷ್ಟು ವರ್ಷಗಳಿಂದ 
ಪರವಾನಿಗೆ ನೀಡಲಾಗಿದೆ ; ಹಾಗೂ ಈ ಪರವಾನಿಗೆ ಇನ್ನೂ ಎಷ್ಟು ಕಾಲಾವಧಿ ಇರುತ್ತದೆ ; (ಈ ಕ್ರಷರ್‌ಗಳ 
ಮಾಲೀಕರು ಮತ್ತು ಅವರ ವಿಳಾಸ ನೀಡುವುದು) 


(ಆ) ಸರ್ಕಾರ ಗಣಿ ಬಾಧಿತ ರಸ್ತೆಗಳು ಮತ್ತು ಪ್ರದೇಶಗಳ ಅಭಿವೃದ್ಧಿಗೆ ಯಾವ ಯೋಜನೆ ರೂಪಿಸಿದೆ; 


(ಇ) ಕಳೆದ ಮೂರು ವರ್ಷಗಳಿಂದ ಯಾವ ಯಾವಗಣಿ ಬಾಧಿತ ರಸ್ತೆಗಳನ್ನು ಮತ್ತು ಪ್ರದೇಶಗಳನ್ನು 
ಅಭಿವೃದ್ದಿಪಡಿಸಲು ಎಷ್ಟು ಅನುದಾನ ನೀಡಲಾಗಿದೆ; 


(ಈ) ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಗಣಿ ಬಾಧಿತ ರಸೆಗಳನ್ನು ಅಭಿವೃದ್ಧಿಪಡಿಸಲು 
ಅನುದಾನ ನೀಡಲಾಗಿದೆಯೇ; 


(ಉ) ನೀಡಿದ್ದಲ್ಲಿ, ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಯಾವ ಯಾವ ರಸ್ತೆಗಳನ್ನು ಅನುದಾನ ನೀಡಿ 


ಅಭಿವೃದ್ಧಿಗೊಳಿಸಲಾಗಿದೆ? (ತಾಲ್ಲೂಕುವಾರು ಹಂಚಿಕೆ ಅನುದಾನದ ಮಾಹಿತಿ ನೀಡುವುದು) 


